ಕರ್ನಾಟಕ ರಾಜ್ಯಪತ್ರ 


- 


- 


S 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೭ ಬೆಂಗಳೂರು, ಗುರುವಾರ , ಅಕ್ಟೋಬರ್ ೪, ೨೦೧೨ ( ಆಶ್ವಯುಜ ೧೨, ಶಕ ವರ್ಷ ೧೯೩೪) ಸಂಚಿಕೆ ೪೦ 


- ಭಾಗ - ೫ 
ಸರ್ಕಾರದ ಮತ್ತು ಖಾಸಗಿ ಜಾಹೀರಾತುಗಳು, ಲೋಕಸೇವಾ ಆಯೋಗದ 

ಜಾಹೀರಾತುಗಳು , ನೇಮಕಾತಿ ಸಮಿತಿಗಳ ಜಾಹೀರಾತುಗಳು 


ಜಿಲ್ಲಾಧಿಕಾರಿಗಳು ಹಾಗೂ ಅಧ್ಯಕ್ಷರು, ಗ್ರಾಮಲೆಕ್ಕಿಗರ ನೇರನೇಮಕಾತಿ ಆಯ್ಕೆ ಪ್ರಾಧಿಕಾರ,ಕೋಲಾರ ಜಿಲ್ಲೆ, ಕೋಲಾರ 

ಅಧಿಸೂಚನೆ 
ನಂ . ಸಿಬ್ಬಂದಿ(2)ಸಿಆ‌:15 / 2012 - 13, ದಿನಾಂಕ 13/ 09 / 2012 
ಈ ಕಛೇರಿಯ ಸಮಸಂಖ್ಯೆ ಅಧಿಸೂಚನೆ ದಿನಾಂಕ 29 / 06 / 2012 , ಸರ್ಕಾರದ ಅಧಿಸೂಚನೆ ಸಂ . ಆರ್‌ಡಿ 299 ಬಿಎಸ್ಸಿ 2006 ದಿನಾಂಕ 
03 /02 /2009 ಹಾಗೂ ಸರ್ಕಾರದ ಪತ್ರದ ಸಂ . ಕಂಇ 04 ಬಿಎಸ್ಸಿ 2011 ದಿನಾಂಕ 25 /02 /2011 ರ ಅನ್ವಯ ಕೋಲಾರ ಜಿಲ್ಲೆಯ ಕಂದಾಯ 
ಇಲಾಖೆಯಲ್ಲಿ ನಾಡಕಛೇರಿಗಳಿಗಾಗಿ ಹೊಸದಾಗಿ ಸೃಜಿಸಿದ 12 ಗ್ರಾಮಲೆಕ್ಕಿಗರ (ಕಂಪ್ಯೂಟರ್ ಜ್ಞಾನವುಳ್ಳವರು ) ಹುದ್ದೆಗಳನ್ನು ಭರ್ತಿ ಮಾಡಲು ಹಾಗೂ 
ಜಿಲ್ಲೆಯಲ್ಲಿ ಖಾಲಿ ಇರುವ 41 ಕಂದಾಯ ವೃತ್ತಗಳಿಗೆ ಗ್ರಾಮಲೆಕ್ಕಿಗರನ್ನು ನೇಮಕ ಮಾಡಲು ಅರ್ಹ ಅಭ್ಯರ್ಥಿಗಳಿಂದ ಆನ್‌ಲೈನ್ ಮೂಲಕ ಅರ್ಜಿಗಳನ್ನು 
ಆಹ್ವಾನಿಸಲಾಗಿತ್ತು. ಈ ಪೈಕಿ ಪ್ರಥಮ ಹಂತದಲ್ಲಿ ನಾಡಕಛೇರಿಗಳಿಗೆ ಸಂಬಂಧಿಸಿದಂತೆ 12 ಗ್ರಾಮಲೆಕ್ಕಿಗರ ಹುದ್ದೆಗಳಿಗೆ ಸಾಮಾನ್ಯ ನೇಮಕಾತಿ 
ನಿಯಮಗಳು 1977 ಹಾಗೂ ಸರ್ಕಾರ ಆಗಿಂದಾಗ್ಗೆ ಹೊರಡಿಸಿರುವ ಮೀಸಲಾತಿ ವರ್ಗೀಕರಣ ಆದೇಶಗಳು ಮತ್ತು ಮಾರ್ಗಸೂಚಿಗಳನ್ವಯ 1:5 ರ 
ಅನುಪಾತದಲ್ಲಿ ಅರ್ಹ ಅಭ್ಯರ್ಥಿಗಳ ಮೂಲ ದಾಖಲೆಗಳನ್ನು ದಿನಾಂಕ 28 /08/2012 ರಂದು ಪರಿಶೀಲನೆ ಮಾಡಲಾಯಿತು. ಹಾಗೂ ಕೊರತೆಯಾದ 
ಅಭ್ಯರ್ಥಿಗಳಿಗೆ ದಿನಾಂಕ 12/ 09 /2012 ರಂದು ಮೂಲ ದಾಖಲೆಗಳ ಪರಿಶೀಲನೆ ಮಾಡಲಾಯಿತು. 


ಸರ್ಕಾರದ ಆದೇಶ ಸಂ . ಸಿಆಸುಇ 08 ಸೇಹಿಮ 95 ದಿನಾಂಕ 20/06 /1995 ಹಾಗೂ ಸಿಆಸುಇ 53 ಸೇನನಿ 2007 ದಿನಾಂಕ 
04 /01/2008 ರ ಅನ್ವಯ ಅನುಕ್ರಮವಾಗಿ ಜಾತಿವಾರು ಮೀಸಲಾತಿ ಹಾಗೂ ವಿವಿಧ ಸಮತಲ ಮೀಸಲಾತಿಗಳನ್ನು ಮತ್ತು ರೋಸ್ಟರ್ ಬಿ 
ಅನುಸರಿಸಿ ಹಾಗೂ ಅಂಗವಿಕಲ ಅಭ್ಯರ್ಥಿಗಳ ಮೀಸಲಾತಿಗೆ ಸಂಬಂಧಿಸಿದಂತೆ ಸರ್ಕಾರಿ ಆದೇಶ ಸಂ . ಸಿಆಸುಇ 128 ಸೇನೆನಿ 2006 ದಿನಾಂಕ 
01/ 08/ 2009 ಹಾಗೂ ಡಿಪಿಎಆರ್ 54 ಎಸ್‌ಆರ್‌ಆರ್ 2012 ದಿನಾಂಕ 23/ 06 /2012 ಅನ್ನು ಪರಿಗಣಿಸಿ ಅನುಬಂಧದಲ್ಲಿರುವಂತೆ ಸಿದ್ಧಪಡಿಸಿದ ಅರ್ಹ 
ಆಭ್ಯರ್ಥಿಗಳ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಹಾಗೂ ಕಾದಿರಿಸಿರುವ ಪಟ್ಟಿಯನ್ನು ಈ ಮೂಲಕ ಪ್ರಕಟಿಸಲಾಗಿದೆ. ಈ ಆಯ್ಕೆಪಟ್ಟಿಯಲ್ಲಿನ ಅಭ್ಯರ್ಥಿಗಳಿಗೆ 
ಹುದ್ದೆಯ ಮೇಲಿನ ಯಾವುದೇ ಹಕ್ಕು ಪ್ರಧಾನ ಮಾಡಿಲ್ಲವೆಂದು ತಿಳಿಯುವುದು. (This Selection list shallnot confirm any right of appointment) 

ಈ ತಾತ್ಕಾಲಿಕ ಆಯ್ಕೆ ಪಟ್ಟಿಗೆ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ, ಆಕ್ಷೇಪಣೆ ಸಲ್ಲಿಸುವವರು ದಿನಾಂಕ 21 / 09 / 2012 ರ ಒಳಗಾಗಿ ಈ 
ಕಛೇರಿಗೆ ಲಿಖಿತ ರೂಪದಲ್ಲಿ ಆಕ್ಷೇಪಣೆ ಸಲ್ಲಿಸಬಹುದು. ಸದರಿ ದಿನಾಂಕದ ನಂತರ ಸ್ವೀಕೃತವಾಗುವ ಯಾವುದೇ ಆಕ್ಷೇಪಣೆಗಳನ್ನು 
ಪರಿಗಣಿಸಲಾಗುವುದಿಲ್ಲ. 


ಜಿಲ್ಲಾಧಿಕಾರಿಗಳು ಹಾಗೂ ಅಧ್ಯಕ್ಷರು, 
ಗ್ರಾಮಲೆಕ್ಕಿಗರ ನೇರನೇಮಕಾತಿ ಆಯ್ಕೆ ಪ್ರಾಧಿಕಾರ, 

ಕೋಲಾರ ಜಿಲ್ಲೆ ,ಕೋಲಾರ 


( ೧೪೭೭) 


08205 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಅಕ್ಟೋಬರ್ ೪, ೨೦೧೨ 


2007 – 38 


ANNEXURE 


Notification No . EST (2 )CR 15/2012-13 Dated : 13 /09/2012 


SELECTION LIST OF VILLAGE ACCOUNATANTS (COMPUTERS) 


KOLAR DISTRICT 


Total 12 Posts 


SI.No. Candidate Name 


Father Name 


Address 


Gender 


Percent 

age 


DOB 


Selected 
Category 
& Group 


G . M . 


Chaitra K 


Krishnappa .G .M . 


96 . 16 


20 /06 / 1991 


GM (W ) 


| Thimmakka BN 


Narasimhappa 


95 . 66 


10 /02 /1988 


GM (W ) 


3 


Nagesh GV 


Venkatappa 


M 


96 .00 


20 /05/1981 


GM (R ) 


Basayya 


M 


89. 33 


20 /07 /1993 


| GM (R ) 


Shivananda 
Mathapati 


Madhuchandra 


Munibeerappa 


Gonur Village , 
Narayanapura ( P ) 
Devanahalli Taluk 
Bychapura (V ) & 
( P ), Gowribidanur 
Taluk. 562108 
Gadigenahalli (V ) 
Kembadigenahalli 
(P ), Hoskote Taluk 
562114 
Suttagatti ( V ) 
Bailahongala (T ) 
591147 
S .G .Kote (V ) & (P ) 

Bangarpet Taluk 
563115 
Agaleri Street, 
Saligrama Village , K 
R Nagar Taluk 
571604 

S . C 
C /o Srinivasa 
Reddy, Plot No 13 , 
Shree Nilayam , 
Raghavakalyana 
Colony, Vidyanagar , 
Bellary. 583104 


M 


91 .33 


18 /04/1994 


GM (O ) 


6 


AshwiniSR 


Raje Gowda SC 


F 


88 . 16 


31/ 10 / 1992 


GM (Ex ) 


Saraswathi. S 


Shekappa H 


F 


83.166 


06 / 10 /1991 


SC (W ) 


2 


Basappa 


M 


86 . 33 


01/06 / 1992 


SC (KM ) 


Yamappa 
Waddar 


Konnur Village , 
Jalakamaladinne 
Post, Hunagund 
Taluk . 587125 


2A 


| Renuka Biradar 


Jatteppa 


87 . 16 


30/07/ 1991 


2A (W ) 


2 


Ravi Kumara K . 


Kodandaramaiah 


M 


88.00 


05/04 /1989 


2A (KM ) 


Surageehalli ( V ) & 
(P ) , Sindagi Taluk . 
586215 
Opp . to Parappa 
Swami Temple , 
Hosapalya , 
Halepalya Post, 
Tiptur. 572202 

3A 
Palyakere Village 
and Post, Bagepalli 
Taluk . 563124 


Ambika PR 


70 .83 


24 /07 / 1983 


3A (PH ) 


Ramakrishna 
Reddy PN 


3B 


F 


| 83.66 


| 01/06 / 1988 


| 3B (W ) 


Navarathna 
MariGoudra 


Raghunatha 
Gouda 


Rottigawad Village 
and Post, 
Kundagol Taluk. 
581195 


2007 – 38 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೪, ೨೦೧೨ 


0825 


VILLAGE ACCOUNATANTS (COMPUTERS ) Category wise Waiting List 

Total 12 Posts 


SI.No . 


Candidate 
Name 


Father Name 


Address 


Gender 


Percent 

age 


DOB 


Selected 
Category 
& Group 


G . M . 


Shravani P 


Prakash Rao 


F 


86 .83 


| 05 /12 / 1992 


| GM (W ) 


2 


Pushpa. K 


Krishnappa 


Bommekallu (V ) & (P ), 
Chintamani Taluk 
1st Main , 5th Cross, 
J .C .Extension , Harihara , 
577601 


F 


86 .66 


15 /04 / 1989 


GM (W ) 


Murali N 


Narayanaswamy 


M 


88.00 


10 /07/1989 


GM (R ) 


Nallur Village , 
Hanumanahalli Post, 
Mulbagal Taluk 


4 


M 


87 .33 


03 /02/ 1992 


GM (R ) 


Jetteppa Kuruba | Sadevappa 
Goudar 


Yanniwadageri (V ) & (P ) 
Shorapur, Yadgir. 
585237 


Kanthe Gowda 


M 


87 .00 


20/07 /1994 


Theertha Kumar 
HK 


GM (O ) 


Hosamanehally,Kasaba 
Hobli,Bennur Post, Belur 
Taluk 573115 


6 


Mahiboob Patel 


Basha Patel 


M 


86 .83 


01/06 / 1993 


GM (Ex ) 


Hadagali ( V ) 
Hinchagera ( P ) 
Afzalpur Taluk .-585301 


S . C 


Fakeerappa Metri 


79. 50 


15 /08 /1989 


SC (W ) 


Kalpana 
Fakeerappa 
Metri 


Hoskoti Village , 
Ramadurga Taluk 
591130 


2 


Kiran Kumar 


Sevyanaik 


M 


85.66 


01/06 /1993 


SC (KM ) 


Vaddinadadapura 
Tanda , Madlagere Post, 
Harapanahalli ( T) 
583131 

2A 


B V Pallavi 


F 


85.83 


18 /05 /1989 


2A (W ) 


Venkatarama 
chary 


Byrakur Village , 
Mulbagal Taluk 563131 


2 


Ningayya 


Bhimaraya 


M 


86 .66 


21 /01/ 1992 


2A (KM ) 


Benakanahalli, 
Bachimatti Post 
Surpura Taluk , Yadgir 
Dist 585290 


ЗА 


Mahalingappa 


Gangadhar 
Kabberalli 


I 


M 


67.83 


21/07/1991 


3A( PH ) 


Rottigawada (v)& (P ), 
Kundagol Taluk 
581195 

3B 


NB Thara 


Basavaraju B 


83 .66 


| 11 /06 /1988 


3B (W ) 


Nandagudi, Hoskote 
Taluk . 562122 


Deputy Commissioner & Chairman 

Village Accountant 
Recruitment Authority , Kolar District, Kolar 


PR 146 


oxeso 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಅಕ್ಟೋಬರ್ ೪ , ೨೦೧೨ 

2007 – 38 
IN THE COURT OF THE IV ADDL . CITY CIVIL JUDGE MAYOHALL AT BANGALORE 


( C .C .H . No. 21) 
P & S .C . No. 25038 /2012 


PETITIONERS : 


1. 


Smt. Brinda Pathi, wife of late Sri. P.S . Clement, aged about 40 years . 


2 . 


Kum . Shivani Angelina Pathi, daughter of late Sri P .S . Clement, aged about 10 years . 
Both residing at No. 315 , Srishti,Green Park Layout Dodda Banswadi, Bangalore-560043. 


Vs 


RESPONDENT : NIL 


NOTICE 


WHEREAS the Petitioner above named has made an application under Section 370 , 317 and 372 of the Indian 


Succession Act, for grant of Succession Certificate in respect of the credits of P . S. Clement, who died intestate on the 28th day of 
November 2008 . 


Be it known that no caveat has been entered and that the said petition is posted for hearing on 11 - 10 -2012 and any 


person claiming to have any interest in the estate of the deceased may come and see the proceedings before the grant of 


Succession Certificate. 


SCHEDULE OF PROPERTY 


1. 


An amount of Rs . 905.43 and accrued interest to the credit of Late Mr. P .S . Clement, S / B Account Number 6430583 
with the Kotak Mahindra Bank , Lavelle Road , 2nd Floor, West Wing Raheja Towers , 26 -27 , M .G . Road , Bangalore 
560001. 


2. 


An amount of Rs. 1 ,532. 17 and accrued interest to the credit of Late Mr. P .S . Clement, S /B Account Number 008300 
with the State Bank of India, Kattupadi Village & Post, Vellore -632011 . 


3. An amount of Rs. 36 ,65,000 being the Principal sum due to Late Mr. P .S. Clement, from M /s Ravika Creations 


Private Limited along with an agreed interest of Rs . 11 ,67,000 on or before 15 - 11 -2009 in terms of the agreement 


dated 18 - 11 - 2008 . 


Roland 


JS ( 


Balance as on 23-04- 2009 for 2 shares at: (1) Axis Bank Limited holding valued at Rs. 502. 05 was Rs. 1004- 10;(2) 
Indian Overseas holding valued at Rs. 64 .80 was Rs. 129 .60 . The total valuation of the holding is Rs. 1, 133.70 . 
Kotak Securities Limited , Client ID No. 10802419 ,Branch :- 2nd Floor , Nirlon House , Dr. Annie Beseant Road , Worli, 


Mumbai-400030 . 


Given under my hand and seal of this Court this the 13th day of September 2012. 


By Order of the Court, 


Asst. Registrar, 
City Civil Court Mayo Hall Unit 


PD - 111 


Bangalore 


ಭಾಗ - ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೪, ೨೦೧೨ 


೧೪೮೧ 


ಜಿಲ್ಲಾಧಿಕಾರಿಗಳ ಕಾರ್ಯಾಲಯ , ಬಳ್ಳಾರಿ 
ಸಂ / ಕಂ / ಸಿಬ್ಬಂದಿ - 3 /02/2011 - 12 ದಿನಾಂಕ : 13 - 07 -2012 

ಅಧಿಕೃತ ಜ್ಞಾಪನ ಪತ್ರ 
ವಿಷಯ : ಬಳ್ಳಾರಿ ಜಿಲ್ಲೆ ಕಂದಾಯ ಇಲಾಖೆಯ ಗ್ರಾಮ ಲೆಕ್ಕಿಗರ ಖಾಲಿ ಹುದ್ದೆಗಳಿಗೆ ನೇರ ನೇಮಕಾತಿ ಅಡಿಯಲ್ಲಿ ಆಯ್ಕೆಗೊಂಡ 

ಅಭ್ಯರ್ಥಿಗಳಿಗೆ ನೇಮಕಾತಿ ಆದೇಶ ನೀಡುವ ಬಗ್ಗೆ. 
ಉಲ್ಲೇಖ: 1) ಸರ್ಕಾರದ ಅಧಿಸೂಚನೆ ಸಂಖ್ಯೆ ಕಂ / ಇ /299 / ಬಿ .ಎಸ್. ಸಿ /2006 ದಿನಾಂಕ 3 - 2 - 09 

2) ಸರ್ಕಾರದ ಪತ್ರ ಸಂಖ್ಯೆ ಕಂ / ಇ/ 04 / ಬಿ.ಎಸ್.ಸಿ/2011 ದಿನಾಂಕ 25 - 02- 2011 
3) ಈ ಕಛೇರಿ ಅಧಿಸೂಚನೆ ಸಂಖ್ಯೆ / ಕಂ / ಸಿಬ್ಬಂದಿ -3/02/2011 -12 ದಿನಾಂಕ 28 - 04 - 11 
4) ಈ ಕಛೇರಿ ಅಧಿಸೂಚನೆ ಸಂಖ್ಯೆ/ ಕಂ / ಸಿಬ್ಬಂದಿ - 3/02 /2011 - 12 ದಿನಾಂಕ 07 - 07 - 2011 
5) ಈ ಕಛೇರಿ ಅಧಿಸೂಚನೆ ಸಂಖ್ಯೆ /ಕ೦/ಸಿಬ್ಬಂದಿ - 3/02/2011 -12 ದಿನಾಂಕ 28 -09 -2011 


ಪೀಠಿಕೆ , 


ಸರ್ಕಾರದ ಉಲ್ಲೇಖಿತ (1) ರ ಅಧಿಸೂಚನೆ ಅನ್ವಯ ಗ್ರಾಮ ಲೆಕ್ಕಿಗರ ಹುದ್ದೆಗಳಿಗೆ ನೇರ ನೇಮಕಾತಿ ಮೂಲಕ ಭರ್ತಿಮಾಡಲು 
ಜಿಲ್ಲಾಧಿಕಾರಿಗಳಿಗೆ ಅಧಿಕಾರ ನೀಡಿದ್ದು, ಉಲ್ಲೇಖ (2) ರ ಸರ್ಕಾರ ಪತದ ಅನ್ವಯ 2011 ನೇ ಸಾಲಿನ ಬಳ್ಳಾರಿ ಜಿಲ್ಲೆ ಕಂದಾಯ ಇಲಾಖೆಯಲ್ಲಿ ಖಾಲಿ 
ಇರುವ ಗ್ರಾಮ ಲೆಕ್ಕಿಗರ ಹುದ್ದೆಗಳಿಗೆ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಸರ್ಕಾರವು ಅನುಮೋದನೆ ನೀಡಲಾಗಿರುತ್ತದೆ. ಅದರಂತೆ 
ಕರ್ನಾಟಕ ನಾಗರೀಕ ಸೇವೆ ( Revenue Sub ordinate Branch ) ( Cadre & Recruitment) ( Amandment ) ನಿಯಮಗಳು 2009 ರಲ್ಲಿ 
ನಿಗಧಿಪಡಿಸಿರುವ ವಿದ್ಯಾರ್ಹತೆ ಅನ್ವಯ 17 ಖಾಲಿ ಹುದ್ದೆಗಳನ್ನು ಭರ್ತಿಮಾಡಲು ಉಲ್ಲೇಖ ( 3) ಈ ಕಾರ್ಯಾಲಯ ಅಧಿಸೂಚನೆಯ ಮೂಲಕ 
ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಿ ಸ್ವೀಕೃತಿಯಾದ ಅರ್ಜಿಗಳನ್ನು ಮೇರಿಟ್ ಮತ್ತು ಮೀಸಲಾತಿ ಅನ್ವಯ ವಿಂಗಡಿಸಿ ಅರ್ಹ ಅಭ್ಯರ್ಥಿಗಳ 
01 :05 ರಂತೆ ತಾತ್ಕಾಲಿಕ ಪಟ್ಟಿಯನ್ನು ಉಲ್ಲೇಖ ( 4) ರ ಅಧಿಸೂಚನೆ ದಿನಾಂಕ 07 - 07 -2011 ರಂದು ಪ್ರಕಟಿಸಲಾಯಿತು. ಹಾಗೂ ಈ ಪಟ್ಟಿಯ ಬಗ್ಗೆ 
ಆಕ್ಷೇಪಣೆ/ ತಕರಾರು ಅರ್ಜಿಗಳನ್ನು ಸಲ್ಲಿಸಲು ದಿನಾಂಕ 18 - 07 -11 ರ ವರೆಗೆ ಕಾಲಾವಕಾಶವನ್ನು ನೀಡಲಾಗಿರುತ್ತದೆ . 

ತಾತ್ಕಾಲಿಕ ಆಯ್ಕೆಪಟ್ಟಿಯಲ್ಲಿನ ಅಭ್ಯರ್ಥಿಗಳ ಮೂಲ ದಾಖಲೆಗಳನ್ನು ದಿನಾಂಕ 28 - 07 - 11 ರಂದು ಪರಿಶೀಲಿಸಿ ಉಲ್ಲೇಖ (5) ರ ಅನ್ವಯ 
ಅಂತಿಮ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಲಾಗಿರುತ್ತದೆ. ಸದರಿ ಅಂತಿಮ ಆಯ್ಕೆಪಟ್ಟಿಯಂತೆ ಅರ್ಹ ಅಭ್ಯರ್ಥಿಗಳಿಗೆ ಗ್ರಾಮ ಲೆಕ್ಕಿಗರ ಹುದ್ದೆಗೆ ನೇಮಕಾತಿ 
ಮಾಡಲು ಈ ಕೆಳಗಿನಂತೆ ಆದೇಶಿಸಲಾಗಿದೆ. 


- ಆದೇಶ: 


ಪೀಠಿಕೆಯಲ್ಲಿ ವಿವರಿಸಿದ ಅಂಶಗಳ ಹಿನ್ನೆಲೆಯಲ್ಲಿ ಬಳ್ಳಾರಿ ಜಿಲ್ಲೆ ಕಂದಾಯ ಇಲಾಖೆಯಲ್ಲಿ ಈ ಕೆಳಕಂಡ ಅಭ್ಯರ್ಥಿಗಳನ್ನು ಗ್ರಾಮ ಲೆಕ್ಕಿಗರ 
ಹುದ್ದೆಗೆ ನೇಮಕ ಮಾಡಿ ವೇತನ ಶೇಣಿ ರೂ . 11600 - 200 -12000 - 250 - 13000 - 300 - 14200 - 350 – 15600 - 400 - 17200 
- 450 - 19000 - 500 – 21000 ಅವರ ಹೆಸರಿನ ಮುಂದೆ ಕಾಣಿಸಿದ ಸ್ಥಳಕ್ಕೆ ಈ ಕೆಳಕಂಡ ನಿಬಂದನೆಗಳಗನುಸಾರವಾಗಿ ಆದೇಶ ಹೊರಡಿಸಿದೆ. 


1200 


| 


ಕ. ಸಂ 


ಮೀಸಲಾತಿ 

ವರ್ಗಾ 
(ಒಳಮೀಸಲಾತಿ) 


ಅಭ್ಯರ್ಥಿಯ ಹೆಸರು ಮತ್ತು ವಿಳಾಸ 
ಶೀ /ಶ್ರೀಮತಿ/ಕುಮಾರಿ /ಕುಮಾರ 


ನೇಮಕಾತಿಗೊಳಿಸಿದ ಹುದ್ದೆ ಮತ್ತು 

ಕಾರ್ಯಸ್ಥಳ 


ಇವರಲ್ಲಿ 
ಹಾಜರಾಗದ್ದು, 


_ 3B 


| ಗಾಮ ಲೆಕ್ಕಿಗರು ಜಿ.ಕೋಡಿಹಳ್ಳಿ ಗ್ರಾಮ | ತಹಶೀಲ್ದಾರರು 

ಹಗರಿಬೊಮ್ಮನಹಳ್ಳಿ ತಾಲೂಕು | ಹಗರಿಬೊಮ್ಮನಹಳ್ಳಿ 


( ಸ್ತಾ ) 


SAVITHA GADADA 
D /O MARIBASAPPA GADADA 
M KALLAHALLI AT POST HUVINA 
HADAGALI TQ BELLARY 583220 


09 


| 


2A | 


ತಹಶೀಲ್ದಾರರು 
ಬಳ್ಳಾರಿ 


SHREENIVASAKUMARA M 

ಗಾಮ ಲೆಕ್ಕಿಗರು ಸಿಂದಿಗೇರಿ 
S / O BASAVARAJA M 

ಗಾಮ ಬಳ್ಳಾರಿ ತಾಲೂಕು 
MAHAJANADAHALLI POST, HADAGALI 

TALUK BELLARY 583220 
THALARI RAJESHWARI S/oT | ಗಾಮ ಲೆಕ್ಕಿಗರು ಜೋಳದ ಕೂಡ್ಲಿಗಿ | 
HANUMANTHAPPA NICHAPURA AT | ಗಾಮ ಕೂಡ್ಲಿಗಿ ತಾಲೂಕು 

POST HARAPANAHALLI TQ 
DAVANAGERE 583127 


03 


ST 


ತಹಶೀಲ್ದಾರರು 
ಕೂಡ್ಲಿಗಿ 


( ಸಾ ) 


೧೪೮೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೪, ೨೦೧೨ 


ಭಾಗ - ೫ 


ಕ . ಸಂ 


ಅಭ್ಯರ್ಥಿಯ ಹೆಸರು ಮತ್ತು ವಿಳಾಸ 
ಶೀ /ಶ್ರೀಮತಿ/ಕುಮಾರಿ /ಕುಮಾರ 


ನೇಮಕಾತಿಗೊಳಿಸಿದ ಹುದ್ದೆ ಮತ್ತು 

ಕಾರ್ಯಸ್ಥಳ 


ಇವರಲ್ಲಿ 
ಹಾಜರಾಗದ್ದು, 


ಮೀಸಲಾತಿ 

ವರ್ಗಾ 
( ಒಳಮೀಸಲಾತಿ) 

3B 
( ಸಾ ) 


04 


ತಹಶೀಲ್ದಾರರು 
ಹಗರಿಬೊಮ್ಮನಹಳ್ಳಿ 


05 


3B 


ತಹಶೀಲ್ದಾರರು 

ಬಳ್ಳಾರಿ 


( ಸಾ ) 


MANGALA VALI D/ O SHIVANANDA V | ಗಾಮ ಲೆಕ್ಕಿಗರು ಹಂಪಾಪಟ್ಟಣ ಗಾಮ 
ITTIGIPOST HADAGALI TQ ಹಗರಿಬೊಮ್ಮನಹಳ್ಳಿ ತಾಲೂಕು 

BELLARY 583220 
KUMAR CHANDRASHEKAR 

ಗ್ರಾಮ ಲೆಕ್ಕಿಗರು ಬೆಳಗಲ್ಲು 
MENASINAKAYI VILLPOST 

ಗಾಮ ಬಳ್ಳಾರಿ ತಾಲೂಕು 
MUSTIGERI TEH BADAMI 

BAGALKOT 587206 
NAGARAJA S S /O MALLAPPAS ಗಾಮ ಲೆಕ್ಕಿಗರು ಹಳ್ಳೋಳ್ಳಿ 
K AYYANAHALLI POST KUDLIGI TQ | ಗಾಮ ಸಿರುಗುಪ್ಪ ತಾಲೂಕು 

BELLARY 583134 


06 


- 2A 
( ಸಾ ) 


ತಹಶೀಲ್ದಾರರು 
ಸಿರುಗುಪ್ಪ 


3B 


ಗ್ರಾಮ ಲೆಕ್ಕಿಗರು ತಂಬ್ರಹಳ್ಳಿ ತಹಶೀಲ್ದಾರರು 
ಗ್ರಾಮ ಹಗರಿಬೊಮ್ಮನಹಳ್ಳಿ ತಾಲೂಕು | ಹಗರಿಬೊಮ್ಮನಹಳ್ಳಿ 


( ಸಾ ) 


MANJULA A .M D /O 

CHANNAVEERAIAH 
A .MMAHAJANADAHALLIPOST 
HUVINAHADAGALI TALUK 

_ BELLARY 583220 
MARULA SIDDAPPA NU S /O 
HANUMANTHAPPA NU MANGAPURA 
POST KUDLIGI TQ BELLARY 583136 


08 


ST 


ಗಾಮ ಲೆಕ್ಕಿಗರು ತೆಕ್ಕಲಕೋಟೆ 
ಗಾಮ ಸಿರುಗುಪ್ಪ ತಾಲೂಕು 


ತಹಶೀಲ್ದಾರರು 
ಸಿರುಗುಪ್ಪ 


( ಸಾ ) 


09 


SC 
( ಮಹಿಳಾ) 


MANJULA MENDRAGUTTI D /O 

BASAVARAJA MENDRAGUTTI 
MACHIHALLI KORACHARA HATTI AT 
MACHAHALLI POST HARAPANAHALLI 

TQ DAVANAGERE 583131 


ಗ್ರಾಮ ಲೆಕ್ಕಿಗರು ಭೂಮಿ ಕೇಂದ್ರ 
ತಾಲೂಕು ಕಛೇರಿ 
ಸಿರುಗುಪ್ಪ 


ತಹಶೀಲ್ದಾರರು 
ಸಿರುಗುಪ್ಪ 


SC 


ಗ್ರಾಮ ಲೆಕ್ಕಿಗರು ಸಿರಿಗೇರಿ 
ಗಾಮ ಸಿರುಗುಪ್ಪ ತಾಲೂಕು 


ತಹಶೀಲ್ದಾರರು 
ಸಿರುಗುಪ್ಪ 


( ಗಾಮೀಣಾ) 


RAMESHA KADEMANI S /O JAYAPPAK 

HAGARIGAJAPURA VILLAGE 
HAGARIGAJAPURA POST 
HARAPANAHALLI TALUK 
DAVANAGERE 583134 


ST 
( ಗ್ರಾಮೀಣಾ) 


ಗಾಮ ಲೆಕ್ಕಿಗರು ಶಂಕರಬಂಡೆ 
ಗಾಮ ಬಳ್ಳಾರಿ ತಾಲೂಕು 


ತಹಶೀಲ್ದಾರರು 
ಬಳ್ಳಾರಿ 


BASAVARAJA THIMLAPURA S /O 
SANNAVEERAPPA THIMLAPURA G 
DADAPURA AT CHIRASTAHALLI POST 

HARAPANAHALLI TQ 
DAVANAGERE 583137 


12 


2A 
( ಮಹಿಳಾ) . 


ಗಾಮ ಲೆಕ್ಕಿಗರು ಕಮಲಾಪುರ 
ಗಾಮ ಹೊಸಪೇಟೆ ತಾಲೂಕು 


ತಹಶೀಲ್ದಾರರು 
ಹೊಸಪೇಟೆ 


LAVANYA KUMARI K D / O 
MALLIKARJUNA K , BEHIND K.S . R.T.C | 
BUS DEPOT, 22ND WARD, HOSPET 

BELLARY 583201 


13 


2A 
(ಗ್ರಾಮೀಣಾ) 


ಗಾಮ ಲೆಕ್ಕಿಗರು ವಿಠಲಾಪುರ 
ಗಾಮ ಸಂಡೂರು ತಾಲೂಕು 


ತಹಶೀಲ್ದಾರರು 
ಸಂಡೂರು 


DODDABASAJJA Y S/O . 
DEEVENDRAPPA . Y ., AT/ ITTIGI, 
POST / ITTIGI, TQIHUVINAHADAGALI 

BELLARY 583220 


ಭಾಗ - ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೪ , ೨೦೧೨ 


೧೪೮೩ 


ನೇಮಕಾತಿಗೊಳಿಸಿದ ಹುದ್ದೆ ಮತ್ತು 


ಮೀಸಲಾತಿ 

ವರ್ಗಾ 
( ಒಳಮೀಸಲಾತಿ ) 


ಅಭ್ಯರ್ಥಿಯ ಹೆಸರು ಮತ್ತು ವಿಳಾಸ 
ಶ್ರೀ /ಶ್ರೀಮತಿ/ಕುಮಾರಿ / ಕುಮಾರ 


ಇವರಲ್ಲಿ 
ಹಾಜರಾಗದ್ದು, 


ಕಾರ್ಯಸ್ಥಳ 


2B 


ತಹಶೀಲ್ದಾರರು 
ಸಂಡೂರು 


TAIYAB S /O ABDULGAFURSAB AT ಗಾಮ ಲೆಕ್ಕಿಗರು ದೇವಗಿರಿ | 
( ಅಂಗವಿಕಲ) | POST ALURK POST GADIKUSHNOOR | ಗಾಮ ಸಂಡೂರು ತಾಲೂಕು 

TQ AURAD B DIST BIDAR 

BIDAR 585421 


ЗА 


ಗಾಮ ಲೆಕ್ಕಿಗರು ಕೊಳಗಲ್ಲು - 2 
ಗ್ರಾಮ ಬಳ್ಳಾರಿ ತಾಲೂಕು 


ತಹಶೀಲ್ದಾರರು 

ಬಳ್ಳಾರಿ 


( ಗಾಮೀಣಾ ) 


MARUTHIM S /O ESHAWARAPPA M . 

BENNIKALLU POST 
HAGARIBOMMANAHALLI TALUK 
BELLARY DIST BELLARY 583212 


- 16 | 


ЗВ 


ಗಾಮ ಲೆಕ್ಕಿಗರು ಚಾಗನೂರು-1 | | 

ತಹಶೀಲ್ದಾರರು 
ಗಾಮ ಬಳ್ಳಾರಿ ತಾಲೂಕು 

ಬಳ್ಳಾರಿ 


( ಅಂಗವಿಕಲ) 


RENUKESHWARA K P S / O 

PARAMESWARAPPA G 
KADLAPPANAHATTY, GOWDIHALLY 

POST HOLALKERE TALUK 


CHITRADURGA 577539 


CA 


ಗಾಮ ಲೆಕ್ಕಿಗರು ಚೋರುನೂರು 
ಗಾಮ ಸಂಡೂರು ತಾಲೂಕು 


ತಹಶೀಲ್ದಾರರು 
ಸಂಡೂರು 


SHARANAPPA ITAGI S /O HANMANTA 
AT POST NAYNEGILE TQ DIST 

BAGALKOT 
BAGALKOT 587207 


( ಅಂಗವಿಕಲ ) 


ಷರತ್ತುಗಳು: 
1) ಮೇಲ್ಕಂಡ ಅಭ್ಯರ್ಥಿಗಳು ಈ ಆದೇಶದ ದಿನಾಂಕದಿಂದ 15 ದಿನಗಳೊಳಗಾಗಿ ಸಂಭಂದಿಸಿದ ತಹಶೀಲ್ದಾರರ ಸಮಕ್ಷಮದಲ್ಲಿ ಕರ್ತವ್ಯಕ್ಕೆ 

ಹಾಜರಾಗತಕ್ಕದ್ದು, ಈ ನೇಮಕಾತಿ ಆದೇಶವನ್ನು ಒಂದು ವೇಳೆ ತಿರಸ್ಕರಿಸಿದಲ್ಲಿ ಆದೇಶ ಸ್ವೀಕರಿಸಿದ 7 ದಿನಗಳೊಳಗಾಗಿ ಲಿಖಿತ ರೂಪದಲ್ಲಿ 

ಈ ಕಾರ್ಯಾಲಯಕ್ಕೆ ತಿಳಿಸತಕ್ಕದ್ದು. 
2) ಅಭ್ಯರ್ಥಿಗಳು ಕರ್ತವ್ಯಕ್ಕೆ ಹಾಜರಾಗುವ ವೇಳೆಯಲ್ಲಿ ಈ ಕೆಳಕಂಡ ಮೂಲ ಪ್ರಮಾಣ ಪತ್ರಗಳನ್ನು ಪರಿಶೀಲನೆಗಾಗಿ ಹಾಜರು ಪಡಿಸಬೇಕು 

1) ಪಿಯುಸಿ- II ಅಂಕಪಟ್ಟಿ 2) ಎಸ್.ಎಸ್.ಎಲ್.ಸಿ/ ಹುಟ್ಟಿದ ದಿನಾಂಕದ ದೃಢೀಕರಣ ಪತ್ರ 3) ನಡತೆ ಪ್ರಮಾಣ ಪತ್ರ 4) ಜಿಲ್ಲಾ ಶಸ್ತ್ರಾ 

ಚಿಕಿತ್ಸಕರಿಂದ ದೈಹಿಕ ಅರ್ಹತಾ ಪ್ರಮಾಣ ಪತ್ರ, 
3) ಮೇಲಿನ ಅಭ್ಯರ್ಥಿಗಳ ಪೈಕಿ ಕ್ರಮ ಸಂಖ್ಯೆ 03 , 10, ಮತ್ತು 13, ಇವರು ಸಕ್ಷಮ ಪ್ರಾಧಿಕಾರದಿಂದ ನೀಡಲ್ಪಟ್ಟ ಮೀಸಲಾತಿ ಪ್ರಮಾಣ ಪತ್ರದ 

ಜಾತಿ ಸಿಂದುತ್ವ ಪ್ರಮಾಣ ಪತ್ರಗಳು ಹಾಗೂ ನಡತೆ ಮತ್ತು ಸಚ್ಚಾರಿತ್ಯದ ಬಗ್ಗೆ ಪರಿಶೀಲನೆಯನ್ನು ಬಾಕಿ ಇಟ್ಟಂತೆ ತಾತ್ಕಾಲಿಕವಾಗಿ 
ನೇಮಕಾತಿ ಆದೇಶವನ್ನು ಜಾರಿ ಮಾಡಿದೆ. 


ಅಭ್ಯರ್ಥಿಗಳು ಕೆಲಸಕ್ಕೆ ಹಾಜರಾದ ದಿನಾಂಕದಿಂದ 2 ವರ್ಷಗಳ ಅವಧಿಗೆ ಪರಿವೀಕ್ಷಣಾವಧಿಯಲ್ಲಿದ್ದು ( ಪ್ರೊಬೇಷನರಿ ) ಅವರು ಈ 
ಅವಧಿಯಲ್ಲಿ ನಿಗದಿಪಡಿಸಿದ ಇಲಾಖಾ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗತಕ್ಕದ್ದು, ಎಸ್.ಎಸ್ .ಎಲ್. ಸಿ ಯಲ್ಲಿ ಕನ್ನಡ ಭಾಷೆಯನ್ನು ಪ್ರಥಮ 

ಅಥವಾ ದ್ವಿತೀಯ ಭಾಷೆಯಾಗಿ ತೆಗೆದುಕೊಳ್ಳದಿದ್ದಲ್ಲಿ ಕನ್ನಡ ಭಾಷೆ ಪರೀಕ್ಷೆಯನ್ನು ಸಹ ಪಾಸು ಮಾಡತಕ್ಕದ್ದು. 
5) ಈ ನೇಮಕಾತಿಯು ಸಂಪೂರ್ಣ ತಾತ್ಕಾಲಿಕವಾಗಿದ್ದು ಸರ್ಕಾರವು ಇಚ್ಚಿಸಿದಲ್ಲಿ ಅಥವಾ ಹುದ್ದೆಗಳು ರದ್ದಾದಲ್ಲಿ ಅಥವಾ ಸುಳ್ಳು ಮಾಹಿತಿ 

ನೀಡಿ ಉದ್ಯೋಗ ಪಡೆದಿರುವುದು ಕಂಡುಬಂದಲ್ಲಿ ಅವರನ್ನು ಯಾವುದೇ ಸಮಯದಲ್ಲಿ ಯಾವುದೇ ಮುನ್ಸೂಚನೆ ಇಲ್ಲದೇ ಸೇವೆಯಿಂದ 

ತೆಗೆದುಹಾಕಲಾಗುವುದು . 
6) ಅಭ್ಯರ್ಥಿಗಳು ಸೇವೆಗೆ ಹಾಜರಾಗುವ ಸಂದರ್ಭದಲ್ಲಿ ಭಾರತದ ಸಂವಿಧಾನಾತ್ಮಕವಾಗಿ ಗೊತ್ತುಪಡಿಸಿದ ನಮೂನೆಯಲ್ಲಿ “ ವಚನ ಸ್ವೀಕಾರ 

ಮಾಡತಕ್ಕದ್ದು. 


7) ಅಭ್ಯರ್ಥಿಗಳು ಸರ್ಕಾರದ ಆದೇಶ ಸಂ / ಎಫ್. ಡಿ ( ಎಸ್. ಪಿ .ಎಲ್) 04 ಪಿ . ಇ. ಟಿ 2005 ದಿನಾಂಕ 31 - 03 -2006 ರಲ್ಲಿ ಜಾರಿಗೆ ನೀಡಿದ ಹೊಸ 

ನಿವೃತ್ತಿ ವೇತನ ನೀತಿಗೆ ಒಳಪಟ್ಟಿರುತ್ತಾರೆ. 


೧೪೮೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೪, ೨೦೧೨ 


ಭಾಗ - ೫ 


8) ಅಭ್ಯರ್ಥಿಗಳು ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳು 1958, ಕರ್ನಾಟಕ ನಾಗರೀಕ ಸೇವಾ ( ಸಿಸಿಎ) ನಿಯಮಾವಳಿ 1957, 

ಕರ್ನಾಟಕ ನಾಗರೀಕ ಸೇವಾ ( ನಡತೆ) ನಿಯಮಾವಳಿ 1966 ಹಾಗೂ ಕಾಲಕಾಲಕ್ಕೆ ಸರ್ಕಾರದಿಂದ ಹೊರಡಿಸಲಾಗುವ ಇತರೆ 
ನಿಯಮಾವಳಿಗಳಿಗೆ ಬದ್ಧರಾಗಿರುತ್ತಾರೆ. 
ಅಭ್ಯರ್ಥಿಗಳು ಉದ್ಯೋಗ ವಿನಿಮಯ ಕೇಂದದಲ್ಲಿ ನೋಂದಾಯಿಸಿದ ಗುರುತಿನ ಚೀಟಿಯನ್ನು ತಹಶೀಲ್ದಾರರಲ್ಲಿ ಹಾಜರುಪಡಿಸತಕ್ಕದ್ದು 

ತಹಶೀಲ್ದಾರರು ಅದನ್ನು ಉದ್ಯೋಗವಿನಿಮಯ ಕೇಂದ್ರಕ್ಕೆ ಅಧ್ಯರ್ಪಣೆ ಮಾಡತಕ್ಕದ್ದು. 
10) ಗಾಮ ಲೆಕ್ಕಿಗರ ಹುದ್ದೆಗೆ ನೇಮಕಾತಿ ಹೊಂದಿರುವುದರಿಂದ ಅಭ್ಯರ್ಥಿಗಳು ಕರ್ತವ್ಯಕ್ಕೆ ಹಾಜರಾಗುವ ಪೂರ್ವದಲ್ಲಿ ರೂ .5000/- ( ಐದು 

ಸಾವಿರ ಮಾತ ) ಭದ್ರತಾ ಠೇವಣಿಯನ್ನು ಜಿಲ್ಲಾಧಿಕಾರಿಗಳು ಹಾಗೂ ಅಧ್ಯಕ್ಷರು ಗಾಮ ಲೆಕ್ಕಿಗರ ನೇರ ನೇಮಕಾತಿ ಪ್ರಾಧಿಕಾರಿ ಬಳ್ಳಾರಿ 
ಇವರ ಹೆಸರಿನಲ್ಲಿ ಎನ್.ಎಸ್. ಸಿ ( National Savings Certificate ) ಬಾಂಡ್ ತೆಗೆಸಿ ಸಂಭಂದಪಟ್ಟ ತಹಶೀಲ್ದಾರರಲ್ಲಿ ಕಡ್ಡಾಯವಾಗಿ 

ಹಾಜರುಪಡಿಸತಕ್ಕದ್ದು . 
11) ಈಗಾಗಲೇ ಸರ್ಕಾರಿ ಸೇವೆಯಲ್ಲಿರುವ ಅಭ್ಯರ್ಥಿಗಳು ಇಲಾಖಾ ಮುಖ್ಯಸ್ಥರ ಮೂಲಕ ಅರ್ಜಿ ಸಲ್ಲಿಸಿ, ನಿಯಮಾವಳಿಗಳನ್ನು ಉಲ್ಲಂಘನೆ 

ಲ್ಲಿಸಿರುವುದಿಲ್ಲವೆಂಬ ಬಗ್ಗೆ ಪ್ರಮಾಣ ಪತ್ರವನ್ನು ಸಲ್ಲಿಸತಕ್ಕದ್ದು. ಮೇಲೆ ಸೂಚಿಸಿದ ಕಾರ್ಯಸ್ಥಳಗಳಲ್ಲಿ ವರದಿ 
ಮಾಡಿಕೊಳ್ಳುವ ಪೂರ್ವದಲ್ಲಿ ಕಡ್ಡಾಯವಾಗಿ ಮುಂಚಿನ ಸೇವೆಯಿಂದ ಬಿಡುಗಡೆ ಆದೇಶ ಪತ್ರವನ್ನು ಪಡೆದಿರಬೇಕು. 
12 ) ಅಭ್ಯರ್ಥಿಗಳು ಕರ್ತವ್ಯಕ್ಕೆ ಹಾಜರಾಗುವ ಸಂದರ್ಭದಲ್ಲಿ ಪ್ರಯಾಣ ಭತ್ಯೆ ಅಥವಾ ಇತರೆ ಯಾವುದೇ ಭತ್ಯೆಯನ್ನು ನೀಡಲಾಗುವುದಿಲ್ಲ. 
13 ) ಆಯ್ಕೆಯಾಗಿರುವ ಅಭ್ಯರ್ಥಿಗಳು ಅವರನ್ನು ನೇಮಿಸಿರುವ ಸ್ಥಳದಲ್ಲಿ ಕಡ್ಡಾಯವಾಗಿ ವಾಸ ಮಾಡಬೇಕು. ಈ ಬಗ್ಗೆ ಒಂದು ಪ್ರಮಾಣ 
ಪತವನ್ನು ( ನಮೂನೆಯಂತೆ) ನೋಟರಿಯವರಿಂದ ಪ್ರಮಾಣೀಕರಿಸಿ ಹಾಜರುಪಡಿಸಬೇಕು. 

ಜಿಲ್ಲಾಧಿಕಾರಿಗಳು ಹಾಗೂ ಅಧ್ಯಕ್ಷರು ಗಾಮ ಲೆಕ್ಕಿಗರ ನೇರ ನೇಮಕಾತಿ 
ಪಿ. ಆರ್ . 145 

ಆಯ್ಕೆ ಪ್ರಾಧಿಕಾರ, ಬಳ್ಳಾರಿ 


UNIVERSITY OF AGRICULTURAL SCIENCES , BANGALORE 


Administrative Office , GKVK , Bangalore -560 065 
No . AO / RSP / Senior Driver (H . V) / Amendment- C & RR / 2012 -13 Date : 17-09 -2012 

NOTIFICATION 
Sub : Inclusion of Senior Driver (H .V) post to the Cadre and Recruitment Regulations of Service Personnel of 

UAS, Bengaluru . 
Ref: Minutes of the 348th Board of ManagementMeeting held on 27 June 2012 , vide Item No. 10 . 


In exercise of the power conferred under Statute 32 of UAS, Bengaluru and in pursuance of the decision of the Board of 
Management referred to above , the following shall be added as Sl.No 29 (a ) under Sl.No 29 (Driver (H .V )) existing in the Cadre and 
Recruitment Regulations of the University of Agricultural Sciences, Bangalore , as detailed below : 


No . of Posts 


SI.No in 
the C & RR 


Name of the Post 
and Scale of Pay 


Non 


Method of 
Recruitment 


Qualification 


Plan 


Plan 


29 ( 2) 


Senior 
Driver (H . V ) 
8000 -14800 
( 16000- 29600) 


By Promotion from a ) 
among the Drivers 
( H .V ) in the University | b ) 
by Upgrading 1/3 of the 
Posts of Driver (H .V ). 


Should possess a Heavy Vehicle 
driving license. 
Should have worked as Driver 
(Heavy Vehicle ) for not less than 
Five years . 
Must have good physique and 
active habits besides good record 
of performance and behaviour. 


The included Regulation shall come into force from the date of publication in the Karnataka Gazettee . 


By Order 
Administrative Officer 


PD - 110 


